ಡಾ|| ಸಿ. ನಾಗಭೂಷಣ" 


ಆದಯ್ಯನ ವಜನಗಳಲ್ಳಿ ಸಾಂಸ್ಕೃತಿಕ ಅಂಶಗಳ ಸುಳುಹು 


ವಚನಕಾರ ಆದಯ್ಯನು ಬಸವಪೂರ್ವಯುಗದ 
ನೊನೆಯಿಿಂದಲೂ ಜೀನಿಸಿದ್ದು, ಬಸವಣ್ಣ ನವರ ಹಿರಿಯರ 
ಸಮಕಾಲೀನನಾಗಿಯೂ ಬದುಕಿದ್ದಾನೆ. “ಸೌರಾಷ್ಟ್ರ 
ಸೋಮೇಶ್ವರ” 
ರಚಿಸಿದ್ದಾನೆ. ಇತ್ತೀಚೆಗೆ ದೊರೆತ ಹತ್ತು ವಚನಗಳನ್ನು 
ಸೇರಿಸಿದರೆ ಒಟ್ಟು ೪೦೫ ವಚನಗಳು ಉಪಲಬ್ಧವಿದೆ. 
ಈತನ ವಚನಗಳು ಬಹುತೇಕ ವೀರಕೈವ ಸಿದ್ಧಾ ೦ತದ 
ಶಾಕ್ತ ಕ ನಿಲುನನ್ನು ಪ್ರತಿಪಾದಿಸುವ ಅಂಶಗಳನ್ನೇ 
ಒಳಗೊಂಡಿದ್ದರೂ, ಪ್ರಾಸಂಗಿಕವಾಗಿ ಸಾಂಸ್ಕೃತಿಕ 
ಅಂಶಗಳನ್ನು ಒಳಗೊಂಡಿವೆ. ಕನ್ನಡ ನಾಡಿನ ಮಧ್ಯ 
ಕಾಲೀನ ಯುಗದ ಸಂಸ್ಕೃತಿಯನ್ನು ಪುನರ್‌ರಚಿಸಲು 
ಬೇಕಾದ ಕೆಲವೊಂದು ಆಕರಗಳು ಈ ನಚನಗಳಲ್ಲಿ 
ನಿರೂಪಿತವಾಗಿವೆ. ವಚನಗಳು ಉದ್ಭನಿಸುವ ಕಾಲಕ್ಕೆ 
ಇದ್ದಂತಹ ಯುದ್ಧರಂಗಕ್ಕೆ ಸಂಬಂಧಿಸಿದ, ಆರ್ಥಿಕ 
ವಿಷಯಕ್ಕೆ ಸಂಬಂಧಿಸಿದ, ವಿದ್ಯಾಭ್ಯಾಸ-ಲಲಿತ ಕಲೆ 
ಗಳಿಗೆ ಸಂಬಂಧಿಸಿದ ಸಂಗತಿಗಳು ಪ್ರತ್ಯಕ್ಷ ಮತ್ತು 
ಪರೋಕ್ಷವಾಗಿ ಉಲ್ಲೇಖಗೊಂಡಿರುವುದನ್ನು ಗಮನಿಸ 
ಲಾಗಿದೆ, ಆ ಕಾಲದ ಸಾಂಸ್ಕೃತಿಕ ವೈಶಿಷ್ಟ 
ವನ್ನು ಗುರುತಿಸಲು ಸಹಾಯಕವಾಗಿರುವ ಅಂಶ ಶನ 
ಕಾಲಾನುಕ್ರಮದಲ್ಲಿ ಗುರುತಿಸಲಾ ಗಿದೆ. 


ಈ ಕನ್ನಡ ಉಪನ್ಯಾಸಕರು, ಸ್ನಾತಕೋತ್ತರ ಕೇಂದ್ರೆ ಗುಲ್ಬಗ 


ಆದಯ್ಯನೆ ವಚನಗಳು (ಸಂ : 


2 ಆದಯ್ಯನ ಲಘು ಕೈತಿಗಳು ಸಂ:ಎಂ,. ಎಂ. (ಸಗರ ಸ 


ಎಂಬ. ಅಂಕಿತದಲ್ಲಿ ವಚನಗಳನ್ನು 


೧. ಯುದ್ಧ ರಂಗೆ 
ಅಚು ತನ ಆಜ್ಞೆ ಯಲ್ಲಿ ಅಡಗಿದ ಕಸಿಯೊಳಗೆ 
ಬಾನನ್ನ ನೀರರು ಮುಳುಗಿ! 


ಬಾವನ್ನ ವೀರರು ಬಟ್ಟೆಯಳಿದ ಲಿಂಗ 
ವಾವರಿಸಿತು ಸರ್ಮಾಂಗವನು? 


ಎಂಬ ವಚನೆ ಮತ್ತು ಸ್ವರ ವಚನಗಳಲ್ಲಿ 
"ಬಾವನ್ನೆ ವೀರರ” ಬಗೆಗೆ ಉಲ್ಲೇಖ ಇದೆ. "ಬಾವನ್ನು 
ವೀರರು'3 ಪದ ಯಾರೋ ಐನತ್ತೆರಡು ಮಂದಿ ವೀರರ 
ತಂಡವನ್ನು ಸೂಚಿಸುತ್ತದೆ. ಬಹುಶಃ ಈ ಪದ ಆ 
ಕಾಲದ ಪ್ರಸಿದ್ಧ ಐವತ್ತೆರಡು ಮಂದಿ ರಣಯೋಧರನ್ನು 
ಸೂಚಿಸುತ್ತದೆ. ಎಂದೆನಿಸುತ್ತದೆ. ಹನ್ನೊಂದನೆಯ 
ಶತಕದ ಕೊನೆಯ ಭಾಗದ ಶಾಸನೆವೊಂದರಲ್ಲಿ "ಉಗುರ 
ರೆಂಬ ಶ್ರೇಣಿಯ ಮುನ್ನೂರು ವೀರರನ್ನು ಬಾವನ್ನ 
ವೀರರ ಶರಣಾಗತ ರಕ್ಷಣಾ ಸಾಮಥಣ್ಯ, ವೈರಿ 
ವಿದ್ವಂಸನ ಕೌಶಲ್ಯಕ್ಕೆ ಹೋಲಿಸಲಾಗಿದೆ. ಹನ್ನೆರಡನೆ 
ಶತಮಾನದ ಧಾರವಾಡ ಜಿಲ್ಲೆಯ ಸೇಡಿಂಬದಲ್ಲಿಯ 
ಶಾಸನೆದಲ್ಲಿಯೂ ಬಾವನ್ನ ವೀರರನ್ನು ಕುರಿತು 
ಹೊಗಳಿಕೆ ಇಡೆ" ಬೇರೆ ವ್ಯಕ್ತಿಗಳ ಗುಣಗಳನ್ನು 
ಹೋಲಿಸಲು ಗಾದೆಯ ಮಾತುಗಳಾಗಿ ಬಹುಶಃ 


3 ಬಾವನ್ನ ಪದಕ್ಕೆ ಐನತ್ತೆರೆಡು ೫ ಷಟ್ಟಿ ಕ್ರೈದಳದ ಮಂತ gee ಎಂಬ ಬ ಜನವ ಆದೆಯ್ಕೆನ ಲಘುಕೃತಿಗಳು ಕಾನ್ಯದಲ್ಲಿ 


ಕೊಟ್ಟಿರುತ್ತಾರೆ, 


4 P.B. Desai, Jainisam in South India and some Jaina Epigraphs pp. 173-6 


ಇತಿಹಾಸ ದರ್ಶನೆ 


ಬಾವನ್ನೆ ವೀರರನ್ನು ಬಳಸುತ್ತಿದ್ದರು ಎಂದೆನಿಸುತ್ತದೆ. 
ಆ ಕಾಲದ ಶಾಸನದಲ್ಲಿ ಉಕ್ತರಾಗಿರುವ ಬಾವನ್ನ 
ವೀರರನ್ನೇ ಆದಯ್ಯನು ಉಲ್ಲೇಖಿಸಿದ್ದಾನೆ ಎಂಜೆನಿಸು 
ತೃದೆ. 


೨ ಆರ್ಥಿಕ ನಿಷಯ 


ಬಾಹಿರವ ಕಳೆದು ಎಡೆನಾಣ್ಯವ ಸುಳಿದು 
ಹಲವು ನಾಣ್ಯವ ಕಳೆದು ಸಲುನ ನಾಣ್ಯವ 
ಹಿಡಿದು 

ತೂಕ ಕುಂದದ ನೋಟಿವ ನೋಡುವೆನಯಾ, 
ಅದೆ ತದ ನಾಣ್ಯವ ಕಣ್ಮುಚ್ಚಿದ ನೋಟದಿಂ 
ನೋಡುವೆನೆಯ್ಯಾ5 


ಈ ವಚನದಲ್ಲಿ ಬಂದಿರುವ ನಾಣ್ಯ, ಬಾಹಿರ 
(ಖೋಟಾ ನಾಣ್ಯ) ಎಡೆ ನಾಣ್ಯ (ಉತ್ತಮ ನಾಣ್ಯ), 
ಸಲ್ಲುವ ನಾಣ್ಯ, ಚಲಾವಣೆಯಿಲ್ಲದ ನಾಣ್ಯ, ತೂಕ 
ಇತ್ಯಾದಿಗಳು ಆ ಕಾಲದ ವಿನಿಮಯ ಮತ್ತು ವ್ಯಾಪಾರ 
ವೃತ್ತಿಯನ್ನು ಸೂಚಿಸುತ್ತವೆ. 


ಚಿನ್ನವನ್ನು ಶುದ್ಧ ಗೊಳಿಸುವ ವಿಧಾನದ ಬಗೆಗೂ 
ಉಲ್ಲೇಖ ಇದೆ. ಮೇಣ (ಮುಯಣ)ವನ್ನು ಕರಗಿಸಿ 
ಅದಕ್ಕೆ ಕೊಳೆಯು ಅಂಟಿಕೊಳ್ಳುವಂತೆ ಮಾಡಿ ಚಿನ್ನ 
ವನ್ನು ಶುದ್ಧಿ ಗೊಳಿಸುತ್ತಿ ದ್ದರು. ಚಿನ್ನದ ಶುದ್ಧತೆ 
ಯನ್ನು ಒರೆಹಚ್ಚುವುದಕ್ಕಾಗಿ ಚಿನ್ನದ ಚೂರನ್ನು 
ಬಳಸುತ್ತಿದ್ದರು. ಇದನ್ನು “ಮಚ್ಚ ಎಂದು ಕರೆಯು 
ತ್ತಿದ್ದರು ಎಂಬುದಾಗಿ ವಚನದಿಂದ ತಿಳಿದು ಬರುತ್ತದೆ. 
ಇದಲ್ಲದೆ ಮಧ್ಯೆ ಮುಳ್ಳಿದ್ದ ತಕ್ಕಡಿಯ ಉಲ್ಲೇಖನವೂ 
ಒಂದು ವಚನದಲ್ಲಿ ಬಂದಿದೆ. 


ಆದೆಯ್ಯೆನ ವಚನಗಳು (ಸಂ: ಉತ್ತಂಗಿ ಚೆನ್ನಪ್ಪ) ನ 


5 

6 ಅದೇನ. ಸಂ, ೨೩೭ ಸು. ೧೪೦ 
7 ಅದೇ ವ. ಸಂ. ೨೯೫ ಪು.೧೬೭ 
8 ಆದೇವ. ಸಂ, ಎ೫೧ ಪು. ೧೯೪ 
9 
0 
1 


ಆದೇ ವೆ. ಸಂ, ೧೩೫, ೧೩೬, ೨೨೮, ಪುಟ್ಟ ೧೪೪, ೧೪೮ 


ಅದೇ ನ. ಸಂ, ೩೧೧, ಪು. ೧೭೪ 
ಆದೇ ವ.ಸಂ. ೫೨ ಪ್ರ. 4೨ 


ಇತಿಹಾಸ ದರ್ಶನ 


೩. ಅರಣ್ಯ ಉತ್ಸನ್ನಗಳು, ಪ್ರಾಣಿ-ಪಕ್ಷಿಗಳು, 
ಬೆಂಕಿಯ ಉತ್ಪತ್ತಿ, ಮಹಿ ನಿರ್ಮಾಣ 


ಅರಣ್ಯದಲ್ಲಿ ದೊರೆಯುವ ಉತ್ಸನ್ನ ಗಳಾದ ಮರ, 
ತಿಗಡು, ಹಗಿನ, ಚಿಗುರು, ತಳಿರು, ಸತ್ತೆ, ನಗೆ ಮೊಗ್ಗು 
ಕಾಯಿ ಡೋರೆ, ಹೆಣ್ಣು ಗಳ ಬಗೆಗೂ ಉಲ್ಲೇಖ ಇದೆ 
ವಿವಿಧೆ ಬಣ್ಣ ಗಳಾದ ನೀತ (ಹಳದಿ) ಶ್ವೇತ, ಹರಿತ, 
ಮಾಂಜಿಸ್ಕ (ಕೆಂಪು) ಕಪೋತ (ಬೂದಿಯ ಬಣ್ಣ) 
ಮುಂತಾದ ಬಣ್ಣಗಳ ಬಗೆಗೂ, ಕಾಡಿನಲ್ಲಿ ವಾಸಿಸುವ 
ಕಳಹೆಂಸ, ಚಕೋರ, ನೀರು ಕಾಗೆ, ಕಾಕೋಳಿ, 
ಕಕ್ಟೋರ (ಕೊಕ್ಕರೆ), ಚಾದಗೆ, ಮರ್ಕಟಿ, ವಿಹಂಗ 
(ಹದ್ದು) ಉರಗ, ಗರುಡ, ಕರಿ, ಕೇಸರಿ, ಇತ್ಯಾದಿ 
ಪ್ರಾಣಿ ಪಕ್ಷಿಗಳ ಉಲ್ಲೇಖವು ದೊರೆಯುತ್ತದೆ. ಒಂದು 
ವಚನದಲ್ಲಿ ಗಂಗೆ ಗೋದಾವರಿ ತುಂಗಭದ್ರಾ ನದಿಗಳ 
ಬಗೆಗೂ ಉಲ್ಲೇಖ ಇಡದೆ. ಬೆಂಕಿಯನ್ನು ಯಾವ 
ರೀತಿ ತಯಾರಿಸುತ್ತಿದ್ದರು ಎಂಬುದು ವಚನದಲ್ಲಿದೆ.19 
"ತಳದಲೊಂದು ಕೋಲ ಕುಳಿಮಾಡಿ, ಮೇಲೊಂದು 
ಕೋಲ ಮನೆ ಮಾಡಿ ಮಂತ್ರಿಸಲು ಅಗ್ನಿದೃಷ್ಟನಾಗಿ 
ಕಾಣಿಸಿಕೊಂಬಂತೆ? ಉಲ್ಲೇಖದಿಂದ ತಿಳಿದು 
ಬರುತ್ತದೆ. 


ಮನೆಯ ನಿರ್ಮಾಣದ ಬಗೆಗೂ ಪರೋಕ್ಷವಾಗಿ 
ಉಲ್ಲೇಖ! ಇದೆ. ಮನೆಗಳಿಗೆ ಆಸರೆಯಾಗಿ ಕಂಭ 
ಗಳನ್ನು ನಿಲ್ಲಿಸುತ್ತಿ ದ್ಭರು. ನೆಲವನ್ನು ದಮ್ಮಸ್ಸು 
ಮಾಡಿ ಮೇಲ್ಮೆ ಕಯನ್ನು ನೆಲಗಟ್ಟಿನ ಮೂಲಕ ನಯ 
ಗೊಳಿಸುತ್ತಿ ದ್ದರು. ಬಾಗಿಲನ್ನು ಮುಚ್ಚಲು ಎರಡು 
ನಡಕಿನ ದಪ್ಪ ಕದಗಳನ್ನು ಇಡುವ ಪದ್ಧತಿ ಆಗಲೂ 
ಇದ್ದಿದ್ದು ಅವನ್ನು ತಾರುಗದ (ಎರಡು ಸಡಕಿನ) ದಪ್ಪ 
ಎಂದು ಕರೆಯುತ್ತಿದ್ದರು. ಕಡೆಗಳಿಗೆ ಆಗುಳಿಯು 


೨೬೧ 


ಇದ್ದಿರುತ್ತಿತ್ತು. ಮನೆಯ ಮಾಳಿಗಳಿಗೆ ಬೆಳಕಿನ 
ನೌಶರ್ಯ ಕಲ್ಪಿಸಲು ಗನಾಕ್ಷಗಳನ್ನು ಇಡುತ್ತಿದ್ದರು 
ಎಂಬುದಾಗಿ ತಿಳಿದುಬರುತ್ತದೆ. 

೪. ವಿದ್ಯಾಭ್ಯಾಸ 

ಚನ್ನೈ ಬಸವಣ್ಣನವರು ವಚನವೊಂದರಲ್ಲಿ ಮತಿ 
ಜ್ಞಾನ, ಶ್ರುತಿಜ್ಞಾನೆ, ಖಂಡಜ್ಞಾನೆ, ಕೇವಲಜ್ಞಾ ನ, 
ಜ್ಯೋತಿಜ್ಞಾ, ನ್ಯ ಮಹಾಜ್ಯೋತಿ ಜ್ಞಾ ನಗಳನ್ನು 
ಉಲ್ಲೇಖಿಸಿದ್ದಾರೆ.12 ಆದಯ್ಯನು ಶ್ರುತಿಜ್ಞಾನ, ಮತಿ 
ಜ್ಞಾನ, ಖಂಡಿತಜ್ಞಾನಗಳನ್ನು ಅಲ್ಲಗಳೆದು ಕೇವಲ 
ಜ್ಞಾನವನ್ನು ಮಾತ್ರ ಅಂಗೀಕರಿಸಿದ್ದಾನೆ. 


ಶ್ರುತಿಜ್ಞಾ ನ, ಮತಿಜ್ಞಾನ, ಖಂಡಿತಜ್ಞಾನ, 
ಸೈಶಾಚಿಕ ಜ್ಞ ನಂಗಳನತಿಗಳೆದು ಶಿವಜ್ಞಾ ನ, 
ಸ ಸ ಯಂಜ್ಞಾ ನ, ಸಮ್ಯುಜ್ಞ್ಞಾ ನ್ಯ ಅವಧಿಜ್ಞಾನ, 
ಸರಜ್ಞಾ ನದಿಂ ಪರವಶನಾಗಿಪ್ಪ್ಟು ಜೇ ಕೇವಲ 
ಜ್ಞಾನೆ.!3 


ಅನನ ಪ್ರಕಾರ ಶಿವಜ್ಞಾನ, ಸ್ವಯಜ್ಞಾ ನ, 
ಸಮ್ಯಜ್ಞಾನೆ, ಅವಧಿಜ್ಞಾ ನ, ಪರಜ್ಞ್ಞಾನೆಗಳಿಂದ ಪರವಶ 
ನಾಗಿಪ್ಪುಜೀ ಕೇವಲಜ್ಞಾನ. ಆದಯ್ಯನು ವೇದಾಧ್ಯ 
ಯನನನ್ನು ಖಂಡಿಸುವ ನೆಪದಲ್ಲಿ ವೇದಶಾಸ್ತ್ರ, ಆಗಮ, 
ಪುರಾಣ, ಇತಿಹಾಸ ರಹಸ್ಯ, ಛಂದಸ್ಸು, ಅಲಂಕಾರ, 
ನಿಘಂಟು ತರ್ಕಗಳನ್ನು ಪ್ರಾಸಂಗಿಕವಾಗಿ ವಚನದಲ್ಲಿ 
ಉಲ್ಲೇಖಿಸಿದ್ದಾನೆ. ಒಂದು ವಚನೆದಲ್ಲಿ ನಾಲ್ಕು ವೇದ 
ಗಳು, ಹದಿನಾರು ಶಾಸ್ತ್ರ, ಹದಿನೆಂಟು ಪುರಾಣ, 
ಇಪ್ಪತ್ತೆಂಟು ಆಗಮ, ಮೂವತ್ತೆರಡು ಉಪನಿಷತ್ತು 
ರಸಸಿದ್ಧಿ, ಪಾಷಾಣಸಿದ್ಧಿ, ಲೋಹಸಿದ್ದಿ, ವಯಸ್ತಂಭ, 
ಗಳು, ಏಳುಕೋಟ ಮಂತ್ರ, ಚೌಷಷ್ಠಿ ವಿದ್ಯೆಗಳನ್ನು 


ಚನ್ನಬಸನಣ ನವ 
aA ಣಿ 

ಆದಯ್ಯನ ವಚನಗಳು ( 
ಅದೇ ಸ.ಸಂ, ೯೧ ೧೦೬, ಪ್ರುು ೫೮-೫೯, ೬೬ 
ಅದೇ, ಪ.ಸಂ. ೨೩೧, ಪೆ. ೧೩೩ 

ಆರ್‌.ಆರ್‌. ದಿವಾಕರ, ವಚನಶಾ 
ಆದಯ್ಯನ ವಚನಗಳು (ಸಂ. ಉ 
ಅಡ, 


ಸ್ತ್ರ 
ತ್ರ 
ಮೆ.ಸಂ ೪೫, ೨೭೪, ಪು. ೨೬, ೧೩೭ 


೨೬೨ 


ಖಂಡಿಸುವ ನೆಪದಲ್ಲಿ ಹೇಳಿದ್ದಾನೆ.!* ಚೌಷಸ್ಮಿ ನಿದ್ಯೆ 


ಗಳಲ್ಲಿ ಕೆಲವನ್ನು ಆದಯ್ಯನು ವಚನವೊಂದರಲ್ಲಿ!* 
ಉಲ್ಲೇಖಿಸಿದ್ದಾನೆ. ಅವನ ಪ್ರಕಾರ ಅಂಜನಸಿದ್ಧಿ, 
ಗುಟಕಾಸಿ 


ಮೂಲಿಕಾಸಿದ್ಧಿ, ಶರೀರಸಿದ್ಧಿ, ಪರಕಾಯ 
ಪ್ರವೇಶ, ತ್ರಿಕಾಲಜ್ಞಾಾನ, ದೂರಶ್ರವಣ, ದೂರದೃಷ್ಟಿ, 
ಸ್ವರವಂ ಚ, ಕಾಯವಂಚನೆ, ವೇದಶಾಸ್ತ್ರಸಿದ್ಧಿ, ಭರತ 
ಸಿದ್ಧಿ, *ಿನ್ನರಸಿದ್ಧಿ, ಖೇಚರತ್ವ, ಮಹೇಂದ್ರ ಜಾಲವೊಳ 
ಗಾದ ಜೌಷಷ್ಠಿ, ವಿದ್ಯಾಸಿದ್ಧಿ, ಆಣಿವತಾ, ಮಹಿಮಾ, 


`ಗರಿಮಾ, ಲಘಿಮಾ, ಪ್ರತ್ಯಕ್‌ಪ್ರಾಕಾಮ್ಯ, ಈಶತ್ವ, 


A) 
0ಗಿ ಜೆನ ಪ) ವ.ಸಂ. ೧೪ 
a) 


ಹೆ 


ವಶಿಶ್ವವೆಂಬ ಷ್ಟ ಶಿರ ಸಿದ್ಧಿಗಳು ಚೌಷಸ್ಮಿ ವಿದ್ಯಾ 
ಪ್ರಕಾರಗಳಲ್ಲಿ ಕೆಲವು ಅಗಿನೆ. ಆದಯ್ಯನು ಹೇಳಿರುವ 
ಚೌಷಸ್ಠಿ ವಿದ್ಯೆಗಳಲ್ಲಿ ನೆಲವು ಮಡಿವಾಳ ಮಾಚಯ್ಯ ನು 
ಹೇಳುವ ಚೌಷಸ್ಮಿ ವಿದ್ಯೆಗಳಲ್ಲಿ ಕಂಡುಬರುವುದಿಲ್ಲ.16 
ಆದಯ್ಯನು ಉಲ್ಲೇಖಿಸಿರುವ ಚೌಷಸ್ಮಿ ವಿದ್ಯೆಗಳಲ್ಲಿ 
ನೇದಾಭ್ಯಾಸದಿಂದ ಹಿಡಿದು ಲೌಕಿಕವಾಗಿ ಪರಿಗಣಿಸ 
ಲಾದ ಯಸ್ರಿಣಿ ವಿದ್ಯೆಗಳು ದೇಹದಾರ್ಡ್ಯ ಸೂಚಕ ವಿದ್ಯೆ 
ಗಳು ಯೋಗಸಿದ್ಧಿಗಳು ಸೇರಿವೆ. ಬಹುಶಃ ಈ ಚೌಷಸ್ಮಿ 
ವಿದ್ಯಗಳನ್ನೆಲ್ಲಾ ಆ ಕಾಲದಲ್ಲಿ ಜನರು ಅಭ್ಯಸಿಸುತ್ತಿದ್ದರು 
ಎಂದು ಭಾವಿಸಲು ಸಾಧ್ಯವಿಲ್ಲ. 


೦೨ 
ಮ್‌ 


ಹಂದಣ ಕಥೆಯ ಮುಂದು ಹೇಳುವ ಕಾವ್ಯ 
ವಲ್ಲ ಮುಂದಣ ಕಥೆಯನಿಂದು ಹೇಳುವ ನಾಟಕವಲ್ಲ 
ಎಂಬ ವಚನದಲ್ಲಿ! ಕಾವ್ಯ ನಾಟಕಗಳನ್ನು 
ಪ್ರಾಸಂಗಿಕವಾಗಿ ಉಲ್ಲೇಖಿಸಿದ್ದಾನೆ. ಜ್ಯೋತಿಷ್ಯದ 
ಅಂಗಗಳಾದ ತಿಥಿ ವಾರ ನಕ್ಷತ್ರಯೋಗ ಮತ್ತು ಕರಣಂ 
ಗಳ ಬಗೆಗೆ ವಚನದಲ್ಲಿ ಉಲ್ಲೇಖವಿದೆ. ಇನನ್ನು ಪಂಚ 
ಲಗ್ನವೆಂದು ಕರೆದಿದ್ದಾನೆ. ಯೋಗಾಸನದ ಬಗೆಗೂ 
ಉಲ್ಲೇಖ ಇದೆ. ಪದ್ಮಾಸನ, ಸಿದ್ಮಾಸನ, ಬದ್ಗಾಸನೆ, 


a 


ಇತಿಹಾಸ ದರ್ಶನೆ 


ೂರಾಸನ, ಕೂರ್ಮಾಸನ, ಗರುಡಾ 
ನವೀರಾಸನ, ಸ್ಮಶಾನಾಸನೆ, 
ನ, ಕುಶರಾಸನೆ, ಸಿಂಹಾಸನ, 
! ಶಿರೋಮಣಿ ಮುಂತಾದ ಇಸ್ಪತ್ತು 
ಬಗೆಯ ಯೋಗಾಸನಗಳನ್ನು ಉಲ್ಲೇಖಿಸಿದ್ದಾನೆ.!9 


8 2% ್ಲ್ಞ೬ 
೫ 24 
ಶ್ರ ಷ್ಠ 
ಸೆ 21 
ಸ ಷ್ಣ 
ud 
WE 
ಸಿಸಿ 


71 
[92 
1 
(2 
?[. 
ಈ 


೫. ಲಲಿತ ಕಲೆಗಳು 


ಲಲಿತ ಕಲೆಗಳಲ್ಲಿ ಒಂದಾದ ಸಂಗೀತದ ಬಗೆಗೂ 
ಉಲ್ಲೇಖ ಇದೆ. ಸಂಗೀತದಲ್ಲಿ ಬಳಸುವ ವಿವಿಧ ಬಗೆಯ 
ವಾದ್ಯಗಳನ್ನು ಆದಯ್ಯನು ಹೇಳಿದ್ದಾನೆ. ಗಂಟೆ, ಜಯ 
ಗಂಟೆ, ತಾಳೆ, ಕಂಸಾಳೆ ವೀಣೆ, ರುದ್ರವೀಣೆ, ತುಂಬುರ 
ನೀಣ್ಕೆ ಕಿನ್ನರಿ ನೀಣೆ, ಕೈಲಾಸ ವೀಣೆ ಮುಂತಾದ 
ತಂತಿ ಕಟ ತನುಡಿವ ವಾದ್ಯಗಳು, ಪಟಹ, ಪಡ್ಕ ಡಕ್ಕೆ, 
ಥಮೆಕುಗ್ಗ ee ಆವ್ರಜ್ಯ ಪಜಾವ್ರಜ್ಕ ಮೃ ಜಾ. 
ಮುರಜ, ಭೇರಿ, ಕಹಳೆ ಹೆಗ್ಗ ಳೆ ಶಂಖ, gO 
ನಾಗಸ ರ್ಯ ಉಪಾಂಗ ಮೊದಲಾದ ವಾದ್ಯಪ್ರಕಾರಗಳ 
i> ಬಹೆಳಷ್ಟು 
ಟೂ ತೆಂ ೦ತಿವಾವ್ಯೈ, ಮರುದಾ ಿದ್ಯಗಳ ಪ್ರಕಾರ 
ಗಳಿವೆ Fa | ಆದರೆ ಆಡಖ್ಯುನು ಹೇಳುವ 
ಐಷು ಬಗೆಯ ವೀಣೆಗಳು ಸಂಗೀತರತಾ ಕರದಲ್ಲಿ 
ಉಲ್ಲೇಖಿಸಿರುವ ಹತ್ತು ನೀಣೆಯ ಪ್ರಭೇದಗಳಲ್ಲಿ ಕಂಡು 
ಬರುವುದಿಲ್ಲ. ಗಂಟೆ ಜಯಗಂಟಿಗಳು ಜೀವತಾ ಸೇವಾ 
ವಾದ್ಯಗಳಾಗಿವೆ. ಸುನಾದ, ಮಹಾನಾದ್ಕ ಹಂಸನಾದ 
ಎಂದು ಮೂರು ಬಗೆಯ ನಾದಗಳನ್ನು ಹೇಳಿದ್ದಾನೆ ನೆ.20 


ತಿದ ರಾರ 
ಲೋ ಚಟ 


ಗಗನದ ಪುತ್ಥ ಳಿಯ ಬಯಲ ಬಣ್ಣವ ವನುಟ್ಟು 

ಅಂಜನದ ತಿಲಕವನಿಟ್ಟು 

ಬ್ರಹ್ಮ. ನನ್ನು PO. ತಕೊಂಡು 

ತ್ರಿಜಗ ದೊಳಗೆ ತನ್ಮಯವಾಗಿ ಸುಳಿಯಿತ್ತು 
ಎಂಬುವ ವಚನದಲ್ಲಿ?! ಸರೋಕ್ಸವಾಗಿ ಗೊಂಜಿಯಾಟದ 
ಬಗೆಗೆ ತ್‌ ದೊರಯುತ್ತದೆ. ತಾಂಬೂಲಗಳಲ್ಲಿ 


ಬಗೆಗೆ ಉಲ್ಲೇಖ ಇದೆ. ಆದಯ್ಯನು 


2 


22 ಬತ ಸಟ ೩೫೧, ಪು. ೧೯೪. 


ಇತಿಹಾಸ ದರ್ಶನ 


ವೀಳೆಯ ಮತ್ತು ಕರ್ಪೂರ ವೀಳೆಯ ಬಗೆಗೆ ಹೇಳಿದ್ದು 
ಅವನ್ನು ಪೂಜಿಗೆ ಉಸಯೋಗಿಸುತ್ತಿ ದ್ಹರು ಎಂಬುದಾಗಿ 
ತಿಳಿದುಬರುತ್ತದೆ. ರುಚಿಯ ಪ್ರಕಾರಗಳಾ ದ ಸಿಹಿ 
(ಮಧುರ), ಒಗರು, ಖಾರ, ಅನ್ನು, ಕಹಿ, ಲವಣ 
ರುಚಿಗಳ ಬಗೆಗೂ ಉಲ್ಲೇಖ ಇದೆ. ಸ್ಪರ್ಶದ ನಾಲ 
ಪ್ರಕಾರಗಳಾದ ಕಠಿಣ, ಮೃದು, ಉಷ್ಣ, ಶೈತ್ಯ ಟಾ 
ಉಲ್ಲೇಖವೂ ಇದೆ. 22 


೬. ಇತರೆ ಸಂಗೆತಿಗಳು 

ಶಿವಲಿಂಗದ ನುಹಿಮೆಯನ್ನು ಹೇಳುವ ನೆಸದಲ್ಲಿ 
ಪುರಾಣದ ದೇವತೆಗಳನ್ನು ವಚನವೊಂದರಲ್ಲಿ ಹೇಳಿ 
ದ್ದಾನೆ. ಅವನು ಉಲ್ಲೇಖಿಸಿರುವ ದೇವತೆಗಳು ಎಂದರೆ 
ಹೆರಿ-ಬ್ರ ಬ್ರಹ್ಮ (ಇಂದ್ರ) ಸೂರ್ಯ, ಸೋಮ, 
ಕುಬೇರ, ನಾಗ, ನರುಣ, ವಾಯು, ನೈರುತ್ಯ, 
ಥಶಕಥ್ಯ ಅಶ್ವಿನಿ, ಗಾಯತ್ರಿ, ಲಕ್ಷ್ಮಿ ಸರಸ್ವತಿ, 
ಚಾಮೆಂಡಿ, ನಜ ವಿ, ದುರ್ಗಿ, ಸಪ್ತಮಾತೃಕೆಯರು 
ಪ್ರರಾಣ ಕಥೆಗಳಲ್ಲಿ ಬರುವ ಶಾಪಕ್ಕೆ ಗುರಿಯಾದ 
ಮಾಂಡವ್ಯ, ಇಂದ್ರ, ಶೂದ್ರಿಕಾ, ನಾಗಾರ್ಜುಕರ 
ಉಲ್ಲೇಖವು ಮತ್ತೊಂದು ವಚನದಲ್ಲಿದೆ. 


ಶಾಕ್ಯ ಪಂಥದವರು ಯೋಗಶಕ್ತಿಯಿಂದ 
ಸಡೆಯುವ ಶಕ್ತಿಯು, ಶಿವಶರಣರ ಯೋಗಶಕ್ತಿಗೆ 
ಸರಿಸಾಟಿಯಲ್ಲ ಎಂಬ ಅಂಶವನ್ನು ಹೇಳುವಲ್ಲಿ ಶಾಕ್ತ 
ಪಂಥದ ಅಷ್ಟಾಂಗ ಯೋಗಗಳಾದ ಹಠಯೋಗ, 
ಅಭ್ಯಾಸಯೋಗ, ಅಂಬಿಕಾಯೋಗ, ಆತ್ಮಯೋಗ, 
ಸಿದ್ಧಯೋಗ್ಯ ಪಿಶಾಚಯೋಗಗಳನ್ನು ಹೆಸರಿಸಿ ಅವುಗಳ 
ಸಿದ್ಧಿ ಸಲು ಅನುಸರಿಸಬೇಕಾದ ಆಚರಣೆಗಳನ್ನು ವಿಸ್ತ ತೆ 
ವಾಗ ತಿಳಿಸಿದ್ದಾ ನೆ. ಆದಯ ನು ಸನಕ ನನ್ನ್ನ 
ಭೇಟಿಯಾದ ಬಗೆಗೆ ಸಾಹಿತ್ಯ ಕೃತಿಗಳಲ್ಲಿ ಅಥವಾ ಇತರ 
ಕಡೆಗಳಲ್ಲಿ ಆಧಾರ ದೊರೆಯುವುದಿಲ್ಲ. ಆದಾಗ್ಯೂ 
ನಾಥ ಸಂಪ್ರದಾಯದ ನವನಾಥರಾದ ವ್ಯಾಳಿ, ಚರ್ನಟಿ, 
ಕೋರಾಂಟ್ರ ರತ್ನಘೋಷ, ಭೂತನಾಥ, ನಾಗಾರ್ಜುನ, 


ಮಚ್ಛೇಂದ್ರ; ಗೋರಕ, ಮಂಜುನಾಥರನ್ನು 
ಉಲ್ಲೇಖಿಸಿದ್ದಾನೆ.” 


ಆದಯ್ಯನ ವಚನೆಗಳು ಷಟ್‌ಸ್ಕಲ ಸಿದ್ಧಾಂತದ 


23 ಅದೇ, ನ.ಸಂ. ೨೩೧, ಪು. ೧೩೨ 


ಚೌಕಟ್ಟಿಗೆ ಒಳಗಾಗಿದ್ದರೂ ಪ್ರಾಸಂಗಿಕವಾಗಿ ಆ ಕಾಲದ 
ಕೆಲವು ಸಾಂಸ್ಕ್ರುತಿಕ ಅಂಶಗಳನ್ನು ಒಳಗೊಂಡಿದೆ 
ಎಂಬುದು ಈ ಕಿರು ಲೇಖನದಿಂದ ವಿದಿತವಾಗುತ್ತದೆ. 


